ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 13 ನೇ ಮಾರ್ಚ್‌, 2020 


ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಗ್ಗೆ 
ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಷೇತ್ರ):- 


123 (1107) ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಿರುವುದು ಎಲ್ಲೆಲ್ಲಿ ಮತ್ತು ಯಾವಾಗ ; ಇಲ್ಲಿಯವರೆಗೆ ಎಷ್ಟು 
ಸಮ್ಮೇಳನಗಳು ನಡೆದಿವೆ; (ಸವಿಸ್ತಾರವಾದ ಮಾಹಿತಿ ನೀಡುವುದು) 


(ಆ) 2000ನೇ ಇಸವಿಯಿಂದ ಸದರಿ ಸಮ್ಮೇಳನಗಳಲ್ಲಿ ತೆಗೆದುಕೊಂಡ ನಿರ್ಣಯಗಳೇನು; ಆ ನಿರ್ಣಯಗಳಲ್ಲಿ ಇಲ್ಲಿಯವರೆಗೆ ಎಷ್ಟು 
ನಿರ್ಣಯಗಳನ್ನು ಸರ್ಕಾರ ಈಡೇರಿಸಿದೆ ; 


(ಇ) ಸರೋಜಿನಿ ಮಹಿಷಿ ವರದಿ, ಮಹಾಜನ ವರದಿ, ಡಾ: ಡಿ.ಎಮ್‌.ನಂಜುಂಡಪ್ಪ ವರದಿ, ಎಮ್‌.ಇ.ಎಸ್‌. ಪುಂಡಾಟಿಕೆ ಬಗ್ಗೆ ಎಲ್ಲಾ 
ಹಂತಗಳಲ್ಲಿ ಶಿಕ್ಷಣವನ್ನು ರಾಷ್ಟ್ರೀಕರಣಗೊಳಿಸುವುದು, ಹೈಕೋರ್ಟ್‌ನಲ್ಲಿ ಎಲ್ಲಾ ಕಲಾಪಗಳು ಕನ್ನಡದಲ್ಲಿ ನಡೆಯುವಂತೆ ಮಾಡುವ 
ಬಗ್ಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಕಡ್ಡಾಯ, ಹೊರನಾಡು ಕನ್ನಡಿಗರ ಸಮಸ್ಯೆಗಳು ಇತ್ಯಾದಿ ನಿರ್ಣಯಗಳು 
ಸರ್ಕಾರದ ಯಾವ ಹಂತದಲ್ಲಿ ಇವೆ ; ಎಷ್ಟು ನಿರ್ಣಯಗಳು ಅನುಷ್ಠಾನಗೊಂಡಿವೆ ? 


